ಕರ್ನಾಟಿಕ ವಿಧಾನಪರಿಷತ್ತು 


[a ಗುರುತಿಲ್ಲದ ಪ್ರಶ್ನೆ 348313) ] 
ಶ್ರೀ.ಯು.ಬಿ.ವೆಂಕಟೇಶ್‌ (ನಾಮನಿರ್ದೇಶನ 
ಸದಸ್ಯರ ಹೆಸರು ಹೊಂದಿದವರು) | 
ವಿಷಯ ಕೋವಿಡ್‌-19ನಿಂದ ಮೃತಪಟ್ಟ ಕುಟುಂಬದ 
ವಾರಸುದಾರರಿಗೆ ಪರಿಹಾರದ ಬಗ್ಗೆ 
[ಉತ್ತರಿಸಬೇಕಾದ ದಿನಾಂಕ 15.12.2021 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 


ಪ್ರಶ್ನೆ 


ಉತ್ತರ 


ಮೃತಪಟ್ಟ ಬಿಪಿಎಲ್‌ ಮತ್ತು ಎಪಿಎಲ್‌ ಕುಟುಂಬದ ಎಷ್ಟು 
ಜನ ವಾರಸುದಾರರು ಸಹಾಯ ಧನಕ್ಕಾಗಿ ಅರ್ಜಿ 
ಸಲ್ಲಿಸಿದ್ದಾರೆ; ಇವರುಗಳಲ್ಲಿ ಎಷ್ಟು ಮಂದಿ 
ವಾರಸುದಾರರಿಗೆ ಸಹಾಯ ಧನ ವಿತರಿಸಲಾಗಿದೆ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


| 
ಅ) ಕಳೆದ ಎರಡು ವರ್ಷಗಳಿಂದ ಕೋವಿಡ್‌-19ನಿಂದ 


ದಿನಾಂಕ: 07.12.2021ರವರೆಗೆ ರಾಜ್ಯದಲ್ಲಿ ಒಟ್ಟು 38,174 
ಕೋವಿಡ್‌-19 ಮೃತ ಪ್ರಕರಣಗಳು ದಾಖಲಾಗಿದ್ದು, ಈ ಪೈಕಿ ಒಟ್ಟು 
15,999 ಅರ್ಜಿಗಳು ಸ್ನೀಕೃತವಾಗಿರುತ್ತದೆ. 


ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ನಯ ಕೋವಿಡ್‌ ನಿಂದ 
ಮೃತಪಟ್ಟ ಎಲ್ಲಾ ಪ್ರಕರಣಗಳಲ್ಲಿ  ರೂ.50,000/-ಗಳ 
ಪರಿಹಾರಧನವನ್ನು ರಾಜ್ಯ ವಿಪತ್ತು ಪರಿಹಾರ ನಿಧಿ ($ರಣಗಿಯಿಂದ 
ನೇರ ಹಣ ಸಂದಾಯದ ಮೂಲಕ ಫಲಾನುಭವಿಗಳಿಗೆ 
ಪಾವತಿಸಲಾಗುತ್ತಿದೆ. ಇದುವರೆವಿಗೆ ಪರಿಶೀಲಿಸಿ ಜಿಲ್ಲಾಧಿಕಾರಿಗಳು 
ಅನುಮೋದಿಸಲಾದ 9,647 ಫಲಾನುಭವಿಗಳಿಗೆ ಪರಿಹಾರ 
ಧನವನ್ನು ನೇರ ಹಣ ಸಂದಾಯದ ಮೂಲಕ ಬ್ಯಾಂಕ್‌ ಖಾತೆಗೆ 
ವರ್ಗಾಯಿಸಲಾಗಿದೆ. ಉಳಿಕೆ 6352 ಅರ್ಜಿಗಳು ಪರಿಶೀಲನಾ 
ಹಂತದಲ್ಲಿರುತ್ತದೆ. 


ಮುಂದುವರೆದು, ರಾಜ್ಯ ಸರ್ಕಾರವು ಬಿ.ಪಿಎಲ್‌ 
ಕುಟುಂಬದವರಿಗೆ ಘೋಷಿಸಿರುವ ರೂ.1.00 ಲಕ್ಷ ಪರಿಹಾರಕ್ಕಾಗಿ 
ಒಟ್ಟು 9080 ಅರ್ಜಿಗಳು ಸ್ಮೀಕೃತವಾಗಿದ್ದು, ಪರಿಶೀಲನಾ ಕಾರ್ಯ 
ಮುಗಿದ 6736 ಫಲಾನುಭವಿಗಳಲ್ಲಿ ಮೊದಲನೆ ಕಂತಿನಲ್ಲಿ 
ಬಿಡುಗಡೆಯಾಗಿರುವ ಒಟ್ಟು ರೂ.100.00 ಕೋಟಿ ಅನುದಾನದಲ್ಲಿ 
ಒಟ್ಟು 6736 ಫಲಾನುಭವಿಗಳಿಗೆ ರೂ.1.00 ಲಕ್ಷ ಪರಿಹಾರವನ್ನು 
ಚೆಕ್‌ ಮೂಲಕ ವಿತರಿಸಲು ಜಿಲ್ಲಾಧಿಕಾರಿಗಳ ಹಂತದಲ್ಲಿ 
ಕ್ರಮವಹಿಸಲಾಗುತ್ತಿದೆ. ಪ್ರಸ್ತುತ ವಿಧಾನ ಪರಿಷತ್ತಿನ ಸ್ಮಳೀಯ 
ಸಂಸ್ಥೆಗಳ ಚುನಾವಣೆ ಪ್ರಕ್ರಿಯೆ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ 


ಚೆಕ್‌ ವಿತರಣೆಗೆ ಸಾಧ್ಯವಾಗಿರುವುದಿಲ್ಲ. 


ಜಿಲ್ಲಾವಾರು ಮಾಹಿತಿ ಅನುಬಂಧದಲ್ಲಿ ಲಗತ್ತಿಸಿದೆ. 


ಆ) ಕೋವಿಡ್‌-19ನಿಂದ ಮೃತಪಟ್ಟ ವ್ಯಕ್ತಿಗಳ 
ವಾರಸುದಾರರಿಗೆ ಪರಿಹಾರ ವಿತರಿಸಲು ಅಧಿಕಾರಿಗಳು 


ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಈ ಬಗ್ಗೆ 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; 
ಇ) ಕೋವಿಡ್‌-19ನಿಂದ ಮೃತಪಟ್ಟ ಉಳಿದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ(೦ಬಸಿ)ದ 
ವಾರಸುದಾರರಿಗೆ ಪರಿಹಾರ ವಿತರಿಸಲು ಸರ್ಕಾರ | ಮಾರ್ಗಸೂಚಿಯನ್ವಯ ಕೋವಿಡ್‌ ಪರಿಹಾರ ವಿತರಣೆಗಾಗಿ, 
ನಿಗಧಿಪಡಿಸಿರುವ ಅಂತಿಮ ದಿನಾಂಕ ಯಾವುದು? | ಅರ್ಜಿದಾರರು ಅಗತ್ಯ ಮಾಹಿತಿ ಹಾಗೂ ಎಲ್ಲಾ ಕಡ್ಡಾಯ 
(ಸಂಪೂರ್ಣ ಮಾಹಿತಿ ನೀಡುವುದು) ದಾಖಲೆಗಳನ್ನು ಸಲ್ಲಿಸಿದ ದಿನದಿಂದ 30 ದಿನಗಳನ್ನು 
ನಿಗಧಿಪಡಿಸಲಾಗಿದೆ. 
Ao. DSSP- LCQ-31/2021 ಭರ್‌ 
Le 
(ಆರ್‌.ಅಶೋಕ) 


ಕಂದಾಯ ಸಚಿವರು 


ಕೇಂದ್ರ ಸರ್ಕಾರದ ಪರಿಹಾರ 
ಪ್ರಕರಣಗಳು 


ರೂ.50,000/-ಖಾವತಿಸಲಾದ 


ಒಟ್ಟು ಅರ್ಜಿಗಳು 


ಜಿಲ್ಲಾಧಿಕಾರಿಗಳಿಂದ 
ಅನುಮೋದನೆಗೊಂಡ 


ಜಿಲ್ಲಾಧಿಕಾರಿಗಳಿಂದ 
ಅನುಮೋದನೆಗೊಂಡ 
ಎಪಿಎಲ್‌ ಕುಟುಂಬದ 
ಪ್ರಕರಣಗಳು 


ಅನುಬಂಧ 


il}, 
5335 
ES #8 
BES 
ASE 
$5 1 
mH 
[7 
hoi 
pA 
ಕ್ಸಿ 
ಇ 
[e) 
R 


moo 
ma 
4 Nm 
0 
R 
E 
% 
p) 
- 
[] 
4p 
n/n 
w/= 


ಮಾನ್ಯ ವಿಧಾನಪರಿಷತ್ತಿನ ಸದಸ್ಯರಾದ ಶ್ರೀ.ಯು.ಬಿ.ವೆಂಕಟೇಶ್‌(ನಾಮನಿರ್ದೇಶನ ಹೊಂದಿದವರು) ರವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಸಂಖ್ಯೆ 


Bangalore Rural 


Belagavi 
Bengaluru Urban 


Bengaluru BBMP 


Vi ನ 
Bidar 


[4] 


132: 


3 


EAN 


551 
375 


Gadag 
Hassan 


Dakshina Kannada 
Haveri 
Kalaburagi 


Davanagere 


Dharwad 


Chamarajanagar 
Chikballapur 
Chikkamagaluru 
Chitradurga 
Kolar 

Koppal 


14 
16 
17 
18 


| I 


138 


Shivamogga 
ಪನ 


782 
738 
670 


ಕ Kannada 
Vijayapura 


Yadgir 
GRAND TOTAL 


ಫ 
[a] 
wm 


